ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


2019-20ನೇ ಸಾಲಿನ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನವು ಎಲ್ಲಾ ಶಾಸಕರಿಗೂ 
ಬಿಡುಗಡೆಯಾಗಿರುವ ವಿವರ ನೀಡುವುದು 


ಶ್ರೀ ಆರ್‌. ಪ್ರಸನ್ನ ಕುಮಾರ್‌(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) - 
522 (595) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) 2019-20ನೇ ಸಾಲಿನ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನವು ಪ್ರತಿ ಶಾಸಕರಿಗೂ 
ಬಿಡುಗಡೆಯಾಗಿದೆಯೇ; (ವಿವರ ನೀಡುವುದು) 


(ಆ) ಬಿಡುಗಡೆಯಾಗದಿದ್ದಲ್ಲಿ, ಬಿಡುಗಡೆ ಆಗದಿರಲು ಕಾರಣವೇನು; 


(ಇ) ಅನುದಾನ ಬಿಡುಗಡೆ ಮಾಡಲು ಇರುವ ಅಡತಡೆಗಳೇನು ಯಾವಾಗ ಬಿಡುಗಡೆ ಮಾಡಲಾಗುವುದು? (ಸಂಪೂರ್ಣ ಮಾಹಿತಿ 
ನೀಡುವುದು) 


